ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಗುರುವಾರ, ದಿನಾಂಕ : 10 ನೇ ಡಿಸೆಂಬರ್‌, 2020 


ಮಹಾರಾಷ್ಟ್ರ ಕೋಯಿನಾ ಅಣೆಕಟ್ಟಿನ ಬಗ್ಗೆ 
ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌(ನಾಮನಿರ್ದೇಶನ ಹೊಂದಿದವರು) - 
337 (411) ಮಾನ್ಯ ಜಲಸಂಪನ್ಮೂಲ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಮಹಾರಾಷ್ಟ್ರದ ಕೋಯಿನಾ ಅಣೆಕಟ್ಟಿನಿಂದ ಹಾಗೂ ಇತರೆ ಯಾವ ಮೂಲಗಳಿಂದ ಕೃಷ್ಣ ನದಿಗೆ ನೀರು ಹರಿದು ಬರುತ್ತಿದೆ 
ಹಾಗೂ ಕಳೆದ 3 ವರ್ಷಗಳಿಂದ ಬಿಡುಗಡೆಯಾದ ನೀರಿನ ಪ್ರಮಾಣ ಎಷ್ಟು; ಒಳ ಹರಿವಿನ ಪ್ರಮಾಣ ಎಷ್ಟು; 


(ಆ) ಬಿಡುಗಡೆಯಾದ ನೀರಿನಿಂದ ಪ್ರವಾಹಕ್ಕೆ ಮುಳುಗಡೆಯಾಗಿ ಹಾನಿಗೊಳಗಾದ ಹಳ್ಳಿಗಳು ಹಾಗೂ ಭೂ ಪ್ರದೇಶಗಳೆಷ್ಟು; 
(ವಿವರ ನೀಡುವುದು) 


(ಇ) ವಿಜಯಪುರ ಜಿಲ್ಲೆಯ ಯಾವ ಯಾವ ಪ್ರದೇಶ ಮುಳಗಡೆಯಾಗಿರುತ್ತದೆ; (ವಿವರ ನೀಡುವುದು) 


(ಈ) ಕೇಂದ್ರ ಸರ್ಕಾರದಿಂದ ಬಿಡುಗಡೆಯಾದ ಹಣ ಎಷ್ಟು; ಕೇಂದ್ರ ಸರ್ಕಾರದಿಂದ ಪರಿಶೀಲನೆಗೆ ಯಾವುದಾದರೂ ತಂಡ 
ಬಂದಿದೆಯೇ? (ವಿವರ ನೀಡುವುದು) 


